ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
[4 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


44 


: ಶೀ ಕೆ.ಎ.ತಿಪ್ಪೇಸ್ಪಾಮಿ 


: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಎಷ್ಟು ನಿಗಮಗಳಿವೆ; ಅವುಗಳಲ್ಲಿ ಸುಸ್ಥಿತಿಯಲ್ಲಿ 
ಸಂಚರಿಸುತ್ತಿರುವ ಬಸ್ಸುಗಳ ಸಂಖ್ಯೆ” ಎಷ್ಟು 
(ನಿಗಮವಾರು ಮಾಹಿತಿ ನೀಡುವುದು) ಆಯಾ 


ನಿಗಮಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಚಾಲಕರು. ಮತ್ತು ನಿರ್ವಾಹಕರು ಸೇರಿದಂತೆ 
ಎಷ್ಟು ಜನ ಸಿಬ್ಬಂದಿ ವರ್ಗದವಂಿದ್ದಾರೆ 


(ಶ್ರೇಣಿವಾರು ಮಾಹಿತಿ ನೀಡುವುದು) 


ಉತ್ತರಿಸುವ ದಿನಾಂಕ : 29.01.2021 
3 ಪೆ ಉತರ 
ಸಂ. ಳ್ಳಿ pe 
ಅ. ರಾಜ್ಯದಲ್ಲಿರುವ ಸಾರಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಸಾರಿಗೆಗೆ ಸಂಬಂಧಿಸಿದಂತೆ ಒಟ್ಟು ನಾಲ್ಕು ಸಾರಿಗೆ 


ನಿಗಮಗಳಿರುತ್ತವೆ. ಅವುಗಳಲ್ಲಿ ಸುಸ್ಥಿತಿಯಲ್ಲಿ 
ನಿಗಮವಾರು ಬಸ್ಸುಗಳ ಸಂಖ್ಯೆ ಕೆಳಕಂಡಂತಿದೆ: 


ಸಂಚರಿಸುತ್ತಿರುವ 


ಸಂಸ್ಥೆಗಳು ಬಸ್ಸುಗಳ ಸಂಖ್ಯೆ 
ಕ.ರಾ.ರ.ಸಾ.ನಿಗಮ 8377 
| ಬೆಂ.ಮೆ.ಸಾ.ಸಂಸ್ಥೆ 6537 
ವಾ.ಕ.ರೆ.ಸಾ.ಸಂಸ್ಥೆ 4908 
ಈ.ಕೆ.ರ.ಸಾ.ಸಂಸ್ಥೆ 4635 
& ಒಟ್ಟು| 24457 


ಸಾರಿಗೆ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಚಾಲಕರು 
ಮತ್ತು ನಿರ್ವಾಹಕರು ಸೇರಿದಂತೆ ಸಿಬ್ಬಂದಿ ವರ್ಗದವರ ಶೇಣಿವಾರು 
ಮಾಕಿ ಹಿತಿಯನ್ನು ಅನುಬಂಧದಲ್ಲಿ : ನೀಡಲಾಗಿದೆ. 


ರ: | ಇತ್ತೀಚಿಗೆ ಸಾರಿಗೆ ನೌಕರರು ವೇತನ ಇತರೆ ಸಾರಿಗೆ ನೌಕರರ ಬೇಡಿಕೆಗಳ ಕುರಿತು ಪರಿಶೀಲಿಸಲು 
ವಿಷಯಗಳಿಗೆ ಸಂಬಂಧಿಸಿದಂತೆ, ಕರ್ತವ್ಯಕ್ಕೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 
ಹಾಜರಾಗದೇ ಮುಷ್ಕರ ನಡೆಸಿದ್ದರ ಬಗ್ಗೆ | ಇವರ ಅಧ್ಯಕ್ಷತೆಯಲ್ಲಿ ನಾಲ್ಕೂ ಸಾರಿಗೆ ಸಂಸ್ಥೆಗಳ ಹಿರಿಯ 
ಸರ್ಕಾರ ಯಾವ ಕ್ರಮಗಳನ್ನು ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು ರಚಿಸಲಾಗಿದ್ದು, 
ತೆಗೆದುಕೊಂಡಿದೆ; ಸಾರಿಗೆ ' ನೌಕರರ | ಸಮಿತಿಯು ಕೆಲವು ಅಂಶಗಳ ಕುರಿತಂತೆ ಶಿಫಾರಸ್ಸು ನೀಡಿದ್ದು, 
ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ | ಉಳಿದಂತೆ ಪರಿಶೀಲನೆಯಲ್ಲಿರುತ್ತದೆ. 
ಯಾವ ಕ್ರಮಗಳನ್ನು ಕೈಗೊಂಡಿದೆ; 

(ಸಂಪೂರ್ಣ ಮಾಹಿತಿ ನೀಡುವುದು) 

ಚ. | ಸರ್ಕಾರ. ಎಲೆಕ್ಟ್‌ ಬಸ್ಸುಗಳನ್ನು ಓಡಿಸಲು ಹೌದು 
ಯೋಜನೆ  ರೊಪಿಸಿದೆಯೇ; ಅವುಗಳನ್ನು ಭಾರೀ ಕೈಗಾರಿಕಾ ಇಲಾಖೆ, ನವದೆಹಲಿ ರವರ 
ತಯಾರಿಸಿರುವ ಕಂಪನಿಗಳು ಯಾವುವು 


ಅವುಗಳನ್ನು ಖರೀದಿಸಿ ಸಾರಿಗೆ ನಿಗಮಗಳಿಗೆ 
ಒದಗಿಸಲು ಮುಂದೆ ಬಂದಿರುವ ಖಾಸಗಿ 


ಕಂಪನಿಗಳು ಯಾವುವು; ಇವುಗಳ 
ರೂಪರೇಷೆಯಲ್ಲಿ ಕೇಂದ್ರ ಸರ್ಕಾರ ಎಷ್ಟು 


ಅನುದಾನ ಒದಗಿಸಲಿದೆ? 
ಮಾಹಿತಿ ಒದಗಿಸುವುದು) 


(ಸಂಪೂರ್ಣ 


ಮಾಹಿತಿಯಂತೆ ಈ ಆಂಡ ಕಂಪನಿಗಳು -ಎಲೆಕ್ಟಿಕ್‌ ಬಸ್ಸುಗಳನ್ನು 
ತಯಾರಿಸುತ್ತಿದೆಯೆಂದು ತಿಳಿದು ಬಂದಿದೆ:- 

: ಓಲೆಕ್ಟಾಗೀನ್‌ಟೆಕ್‌ ಲಿ, ತೆಲಂಗಾಣ 

: ಅಶೋಕ್‌ ಲೈಲ್ಯಾಂಡ್‌ ಲಿಮಿಟೆಡ್‌ 

ಟಾಟಾ ಮೋಟಾರ್ಸ್‌ ಲಿಮಿಟೆಡ್‌ 

: ಜೆ.ಬಿ.ಎಂ. ಆಟೋ ಮೋಟಾರ್‌ ಲಿಮಿಟೆಡ್‌ 

: ವೀರ ವಾಹನ ಕೋಚ್‌ ಬಿಲ್ಲರ್‌, ಬೆಂಗಳೂರು ಇತ್ಯಾದಿ. 


hee 


ದರ್ಜೆ/ಶ್ರೇಣಿ 


ಕಾರ್ಯ ನರಟ್ನತ್ತಿರುವ 
ಸಿಬ್ಬಂದಿಯ ಸಃ 


ಕಾರ್ಯ ನಿರ್ವಹಿಸ್ಥತ್ತಿರುವ' 


ದರ್ಜೆ/ಶೇಣಿ 
ಸಿಬ್ದಂದಿಯ ಸಂಖ್ಯೆ. 


ಎಲೆಕ್ಟಿಕ್‌ ಬಸ್ಸುಗಳ ಆಚರಣೆಗೆ ಇಲ್ಲಿಯವರೆಗೆ 
ಆಹ್ನಾನಿಸಿರುವೆ' ಟೆಂಡರ್‌ ಮಾಹಿತಿಯಂತೆ ಮೆ॥ ಇವಿ ಟ್ರಾನ್ಸ್‌ ಪ್ರೈ.ಲಿ. 
ಹೈದರಾಬಾದ್‌ ರವರು ಮೆ॥ ಓಲೆಕಾಗ್ರೀನ್‌ಟೆಕ್‌ ಲಿ.ರವರ 
ಸಹಯೋಗದೊಂದಿಗೆ. ಮೆ। ಎನ್‌.ಟಿ.ಟಿ.ಸಿ. ರವರು ಮೆಃ ಜಿ.ಬಿ.ಎಂ. 
ಆಟೋ ಮೋಟಾರ್‌ ಲಿಮಿಟೆಡ್‌ ಸಹಯೋಗದೊಂದಿಗೆ ಮೆ॥ 
ಅಶೋಕ್‌ ಲೈಲ್ಯಾಂಡ್‌ ಲಿಮಿಟೆಡ್‌; ಮೆ॥ ಟಾಟಾ ಮೋಟಾರ್ಸ್‌ 
ಲಿಮಿಟೆಡ್‌, ey ವೀರ ವಾಹನ ಉದ್ಯೋಗ್‌ ಪ್ರೈ ಲಿ. ಇತ್ಯಾದಿ 
ಖಾಸಗಿ ಕಂಪನಿಗಳು ಎಲೆಕ್ಟಿಕ್‌ ಬಸ್ಸುಗಳನ್ನು ಒದಗಿಸಲು ಮುಂದೆ 
ಬಂದಿರುತ್ತವೆ. 


ಭಾರತ ಸರ್ಕಾರದ ಭಾರೀ ಕೈಗಾರಿಕಾ ಇಲಾಖೆಯಿಂದ 
ಫೇಮ್‌-2 ಯೋಜನೆಯಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, 
ಬೆಂಗಳೊರು ಮಹಾನಗರ ಸಾರಿಗೆ ಸಂಸ್ಥೆ ಹಾಗೂ ವಾಯವ್ಯ 
ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳಿಗೆ ಎಲೆಕ್ಕಿಕಲ್‌ ಬಸ್ಸುಗಳ ಆಚರಣೆಗೆ 
ಆಪರೇಟರ್‌ 'ಆಯ್ಕೆ ಮಾಡಲು ಜಿಸಿಖ್‌ ಮಾದರಿಯಲ್ಲಿ ಟೆಂಡರ್‌ 
ಕರೆಯಲಾಗಿರುವ ತತ ಎಲೆಕ್ಟಿಕ್‌ ವಾಹನಕ್ಕೆ ಕೇಂದ್ರ ಸರ್ಕಾರವು 
ರೂ.55.00 ಲಕ್ಷಗಳವರೆಗೆ ಪ್ರೋತ್ಸಾಹಧನ 1 ಅನುದಾನ 
ಒದಗಿಸಲಿದೆ. 


ಬೆಂ.ಮ.ಸಾ.ಸಂಸ್ಥೆ 
ಧು 


ಸರ್ಕಾರವು ಬೆಂಗಳೂರು ಸ್ಮಾರ್ಟ್‌ "ಸಿಟಿ 
ಯೋಜನೆಯಡಿಯಲ್ಲಿ ಮೆಟ್ರೋ ಫೀಡರ್‌ - ಸೇವೆಗಳಿಗಾಗಿ 
ಹವಾನಿಯಂತ್ರಣ ರೆಹಿತ ಮಿಡಿ ಎಲೆಕ್ಟಿಕ್‌ ಬಸ್ಸುಗಳನ್ನು ಓಡಿಸಲು 
ಯೋಜನೆಯನ್ನು: ರೂಪಿಸಿರುತ್ತದೆ. “ ಅದರಂತೆ. ಬೆಂಗಳೂರು 
ಸ್ಮಾರ್ಟ್‌ ಸಿಟಿಯ ಬೆಂ.ಮ.ಸಾ.ಸಂಸ್ಥೆಗೆ 90 ಎಲೆಕ್ಟಿಕ್‌ ಬಸ್ಸುಗಳನ್ನು 
GCC ಆಧಾರದ ಮೇಲೆ ಕಾರ್ಯಾಚರಣೆ ಮಾಡಲು ಮಂಜೂರಾತಿ 
ನೀಡಿದ್ದು, ಬೆಂಗಳೂರು ಸ್ಮಾರ್ಟ್‌ ಸಿಟಿ ಯೋಜನೆಯ 
ರೂಪರೇಷೆಯಂತೆ ರೂ.50.00 ಕೋಟಿಗಳವರೆಗೆ ಅನುದಾನವನ್ನು 
ಒದಗಿಸಲಿದೆ. ' 


ಸಂಖ್ಯೆ: ಟಿಡಿ 04 ಟಿಸಿಕ್ಕೂ 2021 


3 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


ಅನುಬಂಧ 


ದರ್ಜಿ/ತ್ರೇಣಿ ನರ್ಯ ನರ್ವಔಸ್ಪತ್ರರುವ ದರ್ಜೆ/ತ್ರೇಣಿ ' ಕಾರ್ಯ ನಿರ್ವನಸ್ಥತ್ತರಾವ 
ಸಿಬ್ಬಂದಿಯ ಸಂಖ್ಯೆ, " ಸಿಬ್ಬಂದಿಯ ಸಂಖ್ಯೆ. 
ಕ.ರಾ.ರ.ಸಾ.ನಿಗಮ: ಬೆಂ.ಮ.ಸಾ.ಸಂಸ್ಥೆ: - 
ದರ್ಜೆ-!, ಆಯ್ಕೆ ಶ್ರೇಣಿ 12 ದರ್ಜೆ-1, ಆಯ್ಕೆ ಶ್ರೇಣಿ H 
ದರ್ಜೆ], ಹಿರಿಯ 42 ದರ್ಜೆ-1, ಹಿರಿಯ 16 
ದರ್ಜೆ-1, ಕರಿಯ ೪% ದರ್ಜೆ, ಕರಂ 54 
ದರ್ಜೆ" oF 1- [ಪರ [PN 
” KN ದರ್ಜೆ KN - § 
ರ್ಜೆ-3 ಲ್ರಿಚಾರ 
ದರ್ಜೆ-3 (ಮೇಲ್ವಿಚಾರಕ) 680 (ಮೇಲ್ವಿಚಾರಕ) 291 
ಚಾಲಕ: 9907 [ ಚಾಲಕ: : 1225 
ದರ್ಜೆ ಚಾಲಕ/ನಿರ್ವಾಹಕ: 14528 ಹ ಚಾಲಕಗಿರ್ವಾ ಹಕ: 9247 
(ಮೇಲಿಚಾರಕೇತರ) ನಿರ್ವಾಹಕ; 3014 ದರ್ಜೆ-3 ನಿರ್ವಾಹಕ: 4997 
ಚ (ಮೇಲ್ಪಿಚಾರಕೇತರ) Ka 
ತಾಂತ್ರಿಕ: 5184 ಈ ತಾಂತಿಕ: 3499 
ಇತರೆ: 3331 ಇತರೆ: 2083 
ದರ್ಜೆ 545 ದರ್ಜಿ 84 
ಒಟ್ಟು 37538 ಒಟ್ಟು 32557 | 
ವಾ.ಕ.ರ.ಸಾ.ಸಂಸ್ಥೆ; ಈ.ಕ.ರ.ಸಾ.ಸಂಸ್ಥೆ: 
[] 
ದರ್ಜೆ-1 ಆಯ್ಕೆ ಶ್ರೇಣಿ 8 ದರ್ಜೆ-1, ಹರಿಯೆ & 29 
; ಮೇಲ್ಪಟ್ಟು 
ದರ್ಜೆ-1, ಹಿರಿಯ 19 ದರ್ಜೆ-1, ಕಿರಿಯ 48 
ದರ್ಜೆ-1, ಕಿರಿಯ 47 ದರ್ಜೆ-2 8) 
ದೆರ್ಜೆ-2 94 ದರ್ಜೆ-3(ಮೇಲ್ವೆಚಾರಕ) 254 
ದರ್ಜೆ-3(ಮೇಲ್ವಿಚಾರಕ) 380 ಚಾಲಕ: ೨277 
" ಚಾಲಕ: - 4651 ದರ್ಜೆ-3 ಬಾಲಕ ನಿರ್ವಾಡರ; Mi 
ದರ್ಜೆ-3 ಚಾಲಕನಿರ್ವಾಹಕ:| 8250 (ಮೇಲ್ವಿಚಾರಕೇತರ) ನರಾ ' 14 
(ಮೇಲ್ಲಿಚಾರಕೇತರ) ನಿರ್ವಾಹಕ: 3275 ತಾಂತ್ರಿಕ: 3 
ಇ ಇತರೆ: 1987 
ತಾಂತ್ರಿಕ: 3048 ವ 
ಇತರೆ: 2377 ದರ್ಜೆ-4 298 
ದರ್ಜಿ 319 
ಒಟ್ಟು ವ 19752 
ಒಟ್ಟು = 22468 


kkk 


